ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನಿವೃತ್ತಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿರುವ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ) - 


278 (349) ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ಲಿಯಲ್ಲಿ ಬರುವ ದಿ: ದೇವರಾಜ್‌ ಅರಸು 
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದವಾಗುವಂತೆ ಸರ್ಕಾರದ ನೀತಿ 
ಹಾಗೂ ಸುತ್ತೋಲೆಗಳ ವಿರುದ್ದವಾಗಿ ನಿವೃತ್ತಿಗೊಂಡ ಅಧಿಕಾರಿಗಳನ್ನು ಪುನರ್‌ ನೇಮಕ 
ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ನಿವೃತ್ತಿ ಅಧಿಕಾರಿಗಳನ್ನು ವಜಾಗೊಳಿಸ" Aಗಿದೆಯೇ; ಹಾಗಿದ್ದಲ್ಲಿ, ಯಾವಾಗ ವಜಾಗೊಳಿಸಲಾಗಿದೆ ; 
(ಮಾಹಿತಿ ನೀಡುವುದು) 


(ಇ) ಪುನರ್‌ ನೇಮಕಕ್ಕೆ ಕಾರಣೀಭೂತರಾದ ಅಧಿಕಾರಿಗಳ ವಿರುದ್ಧ ಸರ್ಕಾರವು ತೆಗೆದುಕೊಂಡ 
ಕ್ರಮಗಳೇನು ; (ಮಾಹಿತಿ ನೀಡುವುದು) 


(ಈ) ಇಂತಹವರ ವಿರುದ್ದ ಎಷ್ಟು ದಿನಗಳಲ್ಲಿ ಹಾಗೂ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತದೆ ? 
(ಸಂಪೂರ್ಣ ವಿವರ ನೀಡುವುದು) 


